wp 


N | ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ಗುರುತ್ತಾದ'ಪ್ರಕ್ನೆ ಸಂಖ್ಯೆ: 1554 | § | | 
ಸದಸ್ಯರ ಹೆಸರು ಶ್ರೀ ವನ್‌ ಅಪ್ಪಾಜಿಗ್‌ಾಡ`ಷ್ಠೋಯ' ಸಂಸ್ಥೆಗಳಕ್ಷೇತು | 
ಉತ್ತರಿಸಬೇಕಾದ ದಿನಾಂಕ: | 18.07.2019 

ಉತ್ತರಸುವಸೆಚಿವರು : | ಗಣಿ ಮೆತ್ತು ಭೂವಿಜ್ಞಾನ ಸಚಿವರು 


ಪಶ್ನೆ 


ಉತ್ತರ: 


ಮಂಡ್ಯ ಕ್‌ ನಾಗಮಂಗಲ" ತಾಲ್ಲೂಕು 
| ಹೊನಕೆರ ಹೋಬಳಿ ಗಂಗಸಮುದ್ರ ಎಲ್ಲೆ 
ಮತ್ತು 


ಸರ್ವೆ ನಂ. 1ರಲ್ಲಿ 
ಶ್ಯಾನುಜಬೋಗನಹಲ್ಳಿ ಗ್ರಾಮದ ಎಲ್ಲೆಯಲ್ಲಿ 
ಅಕ್ರಮ ಗಣಿಗಾರಿಕೆ ನಡೆಯುತ್ತಿರುವುದು 


| ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


"ಗಣಿಗಾರಿಕೆ 
ಕಮಕ್ಕೈೆಗೊಳ್ಳದೆ ಇರುವುದಕ್ಕೆ ಕಾರಣ ಮತ್ತು 
| ಕೈಗೊಂಡಿರುವ 


ಸರ್ಷ 
ಗಣಿಗಾರಿಕೆ 


ಹಾಗದ್ದಕ್ತಿ. 
ನಂಬರ್‌ಗಳಲ್ಲಿ 


ಕಾ ಗ್ರಾಮಗಳ 
ಅಕ್ರಮ 


ನಡೆಸುತ್ತಿರುವ ಮಾಲೀಕರ ಹೆಸರು ಮತ್ತು 


ಅವರ ನಡೆಸುತ್ತಿರುವ ಗಣಿಗಾರಿಕೆ 
ಜಮೀನಿನ ವಿಸ್ತೀರ್ಣ ಎಷ್ಟು ಇದರಲ್ಲಿ 
ಅಕ್ರಮವಾಗಿ 
ಬಳಸಿಕೊಂಡಿದ್ದಾರೆ; 


ಸರ್ಕಾರದ ಎಷ್ಟು ಭಾಗ 
ಅಕ್ರಮವಾಗಿ 
ನಡೆಯುತ್ತಿದ್ದರೂ 


ಕ್ರಮಗಳು ಯಾವುವು; 
(ಸಂಪೂರ್ಣ ವಿವರ ನೀಡುವುದು) 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ನಾಗಮಂಗಲ ತಾಲ್ಲೂಕು ಹೊನಕೆರೆ ಹೋಬಳಿ 
ಗಂಗಸಮುದ್ರ ಮತ್ತು ಶ್ಯಾನಬೋಗನಹಳ್ಳಿ ಗ್ರಾಮದಲ್ಲಿ 
ಚಾಲ್ತಿಯಲ್ಲಿರುವ ಕಲ್ಬುಗಣಿ' ಗುತ್ತಿಗೆಗಳಿಗೆ ಗುತ್ತಿಗೆಯ 
ಪ್ರದೇಶದಲ್ಲಿ ಮತ್ತು ಗುತ್ತಿಗೆಯ ಹೊರಭಾಗದಲ್ಲಿ ಅನಧಿಕೃತ 
ಗಣಿಗಾರಿಕೆ ನಡೆದಿರುವ ಬಗ್ಗೆ ಹಾಗೂ ರಾಜಧನ 
ಪಾವತಿಸಿರುವ ಸೂಕ್ತ ದಾಖಲೆಗಳೊಂದಿಗೆ ಸಮಜಾಯಿಷಿ 
ನೀಡಲು ನೋಟೀಸ್‌ ಜಾರಿ ಮಾಡಲಾಗಿರುತ್ತದೆ. ಸದರಿ 
ಗುತ್ತಿಗೆ ಪ್ರದೇಶಗಳಲ್ಲಿ ತೆಗೆದಿರುವ ಖನಿಜ ಪ್ರಮಾಣವನ್ನು 
ವೈಜ್ಞಾನಿಕವಾಗಿ Drone/DGPS  ಪಕರಣಗಳೊಂದಿಗೆ 
ಸರ್ವೆ ನಡೆಸಿ ಅಂದಾಜಿಸಲು ಕ್ರಮವಹಿಸಲಾಗುತ್ತಿದೆ. 


ಮುಂದುವರೆದು, ಮಂಡ್ಯ ಜಿಲ್ಲೆ ನಾಗಮಂಗಲ 
ತಾಲ್ಲೂಕು ಶ್ಯಾನಬೋಗನಹಳ್ಳಿ ಗ್ರಾಮದಲ್ಲಿ 
ದಿನಾ೦ಕ:01-08-2018 ಪರಿತೀಲನೆ 
ನಡೆಸಲಾಗಿರುತ್ತದೆ. ಸ್ಥಳ ಲಿ 
ನಂ: 18ರ 5-00 ಎಕರೆ ಪ್ರದೇಶದಲ್ಲಿ ಶ್ರೀ ಸಿ.ಕೆ. ದೇವರಾಜು 
ಎಂಬುವವರು ಅವಧಿಕೃತವಾಗಿ ಕಲ್ಲುಗಣಿಗಾರಿಕೆ 
ನಡೆಸಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಸದರಿಯವರ 
ವಿರುದ್ಧ ಮಾನ್ಯ ಜೆ.ಎಂ.ಎಫ್‌.ಸಿ.ನ್ಯಾಯಾಲಯ 
ನಾಗಮಂಗಲ ಇಲ್ಲಿ ಖಾಸಗಿ ದೂರು ಸಂಖ್ಯೆ75/2018 
ದಿ:01-08-2018ನ್ನು ದಾಖಲಿಸಲಾಗಿರುತ್ತದೆ. 


ಇ) 


ಪ್ರ ದನ ರಾತ್ರ ಸವಯ ಅಕವಮವಾಗಿ 
ಗಣಿಗಾರಿಕೆಗೆ ಬಳಸುವ ಸಿಡಿಮದ್ದುಗಳಿಂದ 
ಸುತ್ತ-ಮುತ್ತ . ವಾಸಿಸುವ ಗ್ರಾಮಗಳ 
ಮನೆಗಳು ಬಿರುಕುಗೊಂಡಿದ್ದು ಈ ಬಗ್ಗೆ 
ಗ್ರಾಮಸ್ಥರುಗಳು ನೀಡಿರುವ ದೂರುಗಳು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ:- ಈ 


ಬಗ್ಗೆ ಸರ್ಕಾರ ತೆಗೆದುಕೊಂಡ 


ಕ್ರಮಗಳೇನು? (ವಿವರ ನೀಡುವುದು) 


ಗ್ರಾಮಸ್ಥರ ದೂರುಗಳ ಹಿನ್ನೆ ಲೆಯಲ್ಲಿ ಕಲ್ಲುಗಣಿಗಾರಕಯೆಲ್ಲಿ 
ಅಕ್ರಮವಾಗಿ ಸ್ಫೋಟಕ ಬಳಸುತ್ತಿರುವ ಮತ್ತು ಅಕ್ರಮವಾಗಿ 


ಸ್ಲೋಟಕಗಳನ್ನು ಸಂಗ್ರಹಿಸಿದ್ದ ಮೇರೆಗೆ ಶ್ರೀ ಕರೀಗೌಡ 
ಶ್ರೀ ಮಟ್ಟೀಗೌಡೆ.. ಶ್ರೀ ಮಂಜು ಹಾಗೂ 


ಶ್ರೀ ನಾಗೇಶ್‌ರವರುಗಳ ವಿರುದ್ಧ, ಸಕ್ಷಮ ಪ್ರಾಧಿಕಾರಿಗಳಾದ 
ಆರಕ್ಷಕ ಉಪನಿರೀಕ್ಷಕರು, ನಾಗಮಂಗಲ ಗ್ರಾಮಾಂತರ 
ಪೊಲೀಸ್‌ ಠಾಣೆ ರವರು Explosive Substances Act- 
1908ರಡಿ ದಿನಾಂಕ:20.09.2018ರಂದು ಮೊಕದಮ್ಮೆ 
ಸಂಖ್ಯೆ-0236/2018ನ್ನು ದಾಖಲಿಸಲಾಗಿರುತ್ತದೆ. 


ಸಂಖ್ಯೆ ಸಿಐ 160 ಎಂಎಂಎನ್‌ 2019 


NL 
(ರಾಜಶೇಖರ ಬಿ. ಪಾಟೀಲ) 
ಗಣಿ ಮತ್ತು ಭೂವಿಜ್ಞಾನ ಸಚಿವರು. 


